ಕರ್ನಾಟಕ ವಿಧಾನ" ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


484 

ಶ್ರೀ ನಿರಾಣಿ ಹಣಮಂತ್‌ ರುದಪ್ಪ 
(ಪದವೀಧರರ ಕ್ಷೇತ್ರ 
24.09.2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


pl 
ಈ 


ಸ್ಸ 


(4 


ಉತರ 


ದಿ 


& 


ಜಲಸಂಪನ್ಮೂಲ ಇಲಾಖೆಯ ಅಧೀನದಲ್ಲಿ 
ನಡೆಯುತ್ತಿರುವ "ಕರ್ನಾಟಕ ನೀರಾವರಿ ನಿಗಮ 
ನಿಯಮಿತ (ಕನೀನಿನಿ)'ಕ್ಕ ಕಳೆದ 02 
ವರ್ಷಗಳಲ್ಲಿ ಎಷ್ಟು ಅನುದಾನ ನೀಡಲಾಗಿದೆ; 
(ವಿವರ ನೀಡುವುದು) 


ಜಲಸೆಂಪೆನ್ನೊಲ ಇಲಾಖೆಯ ಅಧೀನದಲ್ಲಿನ ಕರ್ನಾಟಕ ನೀರಾವರಿ 
ನಿಗಮಕ್ಕೆ 2018-19 ಹಾಗೂ 2019-20 ನೇ ಸಾಲಿನಲ್ಲಿ ಒದಗಿಸಲಾಗಿರುವ 
ಅನುದಾನ ಹಾಗೂ ಬಿಡುಗಡೆಯಾದ ಅನುದಾನದ ವಿವರಗಳು ಈ 
ಕೆಳಕಂಡಂತಿದೆ. 

(ರೂ. ಕೋಟಿಗಳಲ್ಲಿ) 


ಅನುದಾನ 
ಹಂಚಿಕೆ 


(RE) 
5,166.26 


ಅನುದಾನ 
ಬಿಡುಗಡೆ 


Be 


1 2018-19 5,079.83 


2 2019-20 5,836.51 5,621.71 


ಪ್ರಸಕ್ತ ಸಾಲಿನಲ್ಲಿ 
ಮೀಸಲಿಡಲಾಗಿದೆ. 


ಎಷ್ಟು ಅನುದಾನವನ್ನು 


2020-2 ಸಾಲಿನ ಪರಿಷ್ಕೃತ ಆಯವ್ಯಯದಲ್ಲಿ ಕರ್ನಾಟಕ ನೀರಾವರಿ 


ನಿಗಮಕ್ಕೆ ರೂ. 467937 (RE) ಕೋಟಿ ಅನುದಾನ ಹಂಚಿಕೆ 
ಮಾಡಲಾಗಿದೆ. 


ಕಳೆದ 02 ವರ್ಷಗಳಿಂದ ಬಾಗಲಕೋಟೆ 
ಜಿಲ್ಲೆಯ ಬೀಳಗಿ ವಿಧಾನ ಸಭಾ ವ್ಯಾಪ್ತಿಯಲ್ಲಿ 
ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕರ್ನಾಟಕ 
ನೀರಾವರಿ ನಿಗಮ ನಿಯಮಿತ ವತಿಯಿಂದ 
ಅನುಷ್ಠಾನಗೊಳಿಸುವಂತೆ ಎಷ್ಟು ಕಾಮಗಾರಿಗಳಿಗೆ 
ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


ಕಳೆದ 02 ವರ್ಷಗಳಿಂದ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ವಿಧಾನ ಸಭಾ 
ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕರ್ನಾಟಕ ನೀರಾವರಿ 
ನಿಗಮ ನಿಯಮಿತ ವತಿಯಿಂದ ಅಂದಾಜು ಮೊತ್ತ 
ರೂ. 6960.00 ಲಕ್ಷಗಳಲ್ಲಿ 51 ಕಾಮಗಾರಿಗಳು ಅನುಷ್ಠಾನಗೊಳಿಸಲು 
ಪ್ರಸ್ತಾವನೆ ಸಲ್ಲಿಸಲಾಗಿದೆ. ವಿವರಗಳನ್ನು ಅನುಬಂಧ-1 ರಲ್ಲಿ ಲಗತ್ತಿಸಲಾಗಿದೆ. 


ಅವುಗಳಲ್ಲಿ ಎಷ್ಟು 
ಪ್ರಾರಂಭಗೊಂಡಿವೆ ಮತ್ತು 
ಹಂತದಲ್ಲಿವೆ 


ಕಾಮಗಾರಿಗಳು 
ಪ್ರಸ್ತುತ ಯಾವ 


ಯಾವುದೇ ಕಾಮಗಾರಿಗಳು ಪ್ರಾರಂಭಗೊಂಡಿರುವುದಿಲ್ಲ. ಅಂದಾಜು ಮೊತ್ತ 
1604.00 ಲಕ್ಷಗಳಲ್ಲಿ 15 ಕಾಮಗಾರಿಗಳು ಅನುಮೋದನೆಗೊಂಡು ಟೆಂಡರ್‌ 
ಪ್ರಕ್ರಿಯೆಯಲ್ಲಿರುತ್ತವೆ. ವಿವರಗಳನ್ನು ಅನುಬಂಧ-2 ರಲ್ಲಿ ಲಗತ್ತಿಸಲಾಗಿದೆ. 


ಸದರಿ  ಪ್ರಸ್ತಾವನೆಗಳಲ್ಲಿ ಇಲ್ಲಿಯವರೆಗೂ 


ಅನುಮೋದನೆ ಪಡೆಯದಿರುವ ಕಾಮಗಾರಿಗಳೆಷ್ಟು 


ಸದರಿ 36 ಕಾಮಗಾರಿಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ `ಅನುಮೋದನೆ 1 
ಪಡೆದು ನಂತರ ನಿಯಮಾನುಸಾರ ಮುಂದಿನ ಕ್ರಮ ಜರುಗಿಸಲಾಗುವುದು. 
ವಿವರಗಳನ್ನು ಅನುಬಂಧ-3 ರಲ್ಲಿ ಲಗತ್ತಿಸಲಾಗಿದೆ. 


ಅನುಷಮೋದನೆಗೊಂಡು '` 'ಅನುಷ್ಠಾನಗೊಳಿಸುವಲ್ಲಿ 
ವಿಳಂಬವಾಗುತ್ತಿರುವ ಕಾರಣಗಳೇನು 


ಯಾವ ಕಾಲಮಿತಿಯಲ್ಲಿ ಸದರಿ 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವದು 


ಪ್ರಸ್ತುತದಲ್ಲಿ ಕೋವಿಡ್‌9 ಸಾಂಕ್ರಾಮಿಕ `'ಕೋಗದಿಂದ್‌ ಉಂಟಾದ ಆರ್ಥಿಕ 
ತೊಂದರೆಯಾಗಿರುವ ಹಿನ್ನಲೆಯಲ್ಲಿ, ಸರ್ಕಾರದ ಆರ್ಥಿಕ ಇಲಾಖೆ ಇವರ 
ಸುತ್ತೋಲೆ ದಿನಾಂಕ: 04.05.2020 ರನ್ವಯ ಎಲ್ಲಾ ಹೊಸ ಕಾಮಗಾರಿಗಳಿಗೆ 
ಅನುಷ್ಠಾನಗೋಳಿಸಬೇಕಾದಲ್ಲಿ ಆರ್ಥಿಕ ಇಲಾಖೆಯ 
ಪೂರ್ವಾನುಮತಿಯನ್ನು ಪಡೆಯುವುದಾಗಿರುತ್ತದೆ. 


ಸಂಖ್ಯೆ: ಜಸಂಇ 11 ಎಂಎಲ್‌ಎ 2020 


i pi 
ಸರಾ 


(ರಮೇಶ್‌ ಲ.ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


ಅನಮುಬಂಧ-! 


ಕಳೆದ ೦೭ ವರ್ಷಗಳಂದ ಬಾಗಲಕೋಟೆ ಜಲ್ಲೆಯ ಜೀಕಗಿ ವಿಧಾನಸಭಾ ವ್ಯಾಪಿಯಲ್ಲ ವಿವಿಧ 


ಅಭವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಗೊಆಸಲು ಸಲ್ಪಸಲಾದ ಪ್ರಸ್ತಾವನೆಗಳ ವಿವರ 


Name of Work Pk 
1 | ಸಿದ್ದಾಪೂರ ಹಂಚು ಕಾಲುವೆ ನಂ. ರಿಂದ ಬೀಳಗಿ ಜಮಖಂಡಿ ಮುಖ್ಯ ರಸ್ತೆಯ ವರೆಗೆ ಸರ್ವಿಸ್‌ ರಸ್ತೆ ಸುಧಾರಣೆ ಮಾಡುವುದು. $3.50 
2 | ಬಳ್ಳೊರ ರಸ್ತೆಯಿಂದ ಸೊನ್ನದ ರಸ್ತೆ ವರೆಗೆ ಬೀಳಗಿ ಶಾಖಾ ಕಾಲುವೆ ಮೇಲೆ ಕೂಡು ರಸ್ತೆ ನಿರ್ಮಾಣ ಮಾಡುವುದು. 93.00 
3 | ಹೆರಕಲ್‌ ವಿತರಣಾ ಕಾಲುವೆ ಮೇಲೆ ಕಿ.ಮೀ. | ರಿಂದ 4 ರ ವರೆಗೆ ಕೂಡು ರಸ್ತೆ ನಿರ್ಮಾಣ 271.00 
4 | ಮನ್ನೀಕೇರಿ- ಹೊನ್ನಿಹಾಳ ರಸ್ತೆಯಿಂದ ಮನ್ನೀಕೇರಿ ವಿತರಣಾ ಕಾಲುವೆ ಕೂಡು ರಸ್ತೆ ನಿರ್ಮಾಣ 71.50 
5 | ಚಿಕ್ಕಾಲಗುಂಡಿ ದಿಂದ ಅರಕೇರಿ ವರೆಗೆ ಕೂಡು ರಸ್ತೆ ನಿರ್ಮಾಣ 200.00 
6 | Providing lining to South Branch canal in Km No.17.00 150.00 
7 | Providing lining to South Branch canal in Km No.18.00 105.00 
8 | Providing lining to South Branch canal in Km No.19.00 260.00 
9 | Providing lining to South Branch canal in Km No.20.00 165.00 
10 | Providing lining to South Branch canal in Km No.21.00 325.00 
11 | Providing lining to South Branch canal in Km No.22.00 200.00 
12 | Construction of road Bridge across South Branch Canal in Km No.2 50.00 
13 | Construction of road Bridge across South Branch Canal in Km No.9 50.00 
14 | Construction of road Bridge across South Branch Canal in Km No.17 50.00 
15 | Construction of road Bridge across South Branch Canal in Km No.19 50.00 

ಸೋರಗಾಂವ- ಮಾಲಾಪೂರ ಮುಖ್ಯ ರಸ್ತೆಯಿಂದ ಯಡಹಳ್ಳಿ ಪುನರ್‌ ವಸತಿ ಕೇಂದ್ರ ವರೆಗಿನ ಕೂಡು 
16 | ಧಸ್ತೆ ನಿರ್ಮಾಣ.(1.7 8.ಮೀ. ಉದ್ದ) 17900 
17 | ಕಾತರಕಿಯಿಂದ ಮೆಳ್ಳಿಗೇರಿ ವರೆಗೆ ರಸ್ತೆ ನಿರ್ಮಾಣ. 260.00 
18 ಚೆಕ್ಕಾಲಗುಂಡಿ- ಹಲಗಲಿ ಮುಖ್ಯ ರಸ್ತೆಯಿಂದ ದಕ್ಸಿಣ ಶಾಖಾ ಕಾಲುವೆ ವರೆಗೆ ಕೂಡು ರಸ್ತೆ ನಿರ್ಮಾಣ. 90.00 
19 ಶಿರಗುಪ್ಪಿಯಿಂದ ಸೈಪುದ್ಧೀನ್‌ ದುರ್ಗದ ರಸ್ತೆ (ಪಂಪ್‌ ಸೆಟ್‌ ರಸ್ತೆ) ನಿರ್ಮಾಣ. 85.00 
20 | ಬೀಳಗಿ-ಗಲಗಲಿ ಮುಖ್ಯ ರಸ್ತೆಯಿಂದ ಗುಳಬಾಲ-ಬುದಿಹಾಲ ರಸ್ತೆಯವರೆಗೆ ರಸ್ತೆ ನಿರ್ಮಾಣ. 65.00 
21 ಯಡಹಳ್ಳಿ ಪುನರವಸತಿ ಕೇಂದ್ರದಿಂದ ಸಿದ್ದಪ್ಪ ವಾಲಿಕಾರ ಅವರ ಹೊಲದವರೆಗೆ ರಸ್ತೆ ನಿರ್ಮಾಣ. 50.00 
22 ಅರಕೇರಿಯಿಂದ ಚಿಕ್ಕಾಲಗುಂಡಿ ವರೆಗೆ ರಸ್ತೆ ಸುಧಾರಣೆ ಮಾಡುವುದು. (4.00 ಕಿ.ಮೀ.) 180.00 
23 ಅರಕೇರಿಯಿಂದ ಸಿದ್ರೇಶಿ ವರೆಗೆ ರಸ್ತೆ ನಿರ್ಮಾಣ ಮಾಡುವುದು. (3.00 ಕಿ.ಮೀ.) 165.00 
24 | ಕಂದಗಲ ಪುನರ್ವಸತಿ ಕೇಂದ್ರದ ರಸ್ತೆಯಿಂದ ಮನ್ಸೀಕರಿ-ಹೊನ್ನಿಹಾಳ ರಸ್ತೆ ವರೆಗೆ ರಸ್ತೆ ನಿರ್ಮಾಣ. 331.00 
ಜಾನಮಟ್ಟಿ-ಕುಂದರಗಿ ಮುಖ್ಯ ರಸ್ತೆಯಿಂದ ಕಿ.ಮೀ. 36.00 ವರೆಗೆ ದಕ್ಸಿಣ ಶಾಖಾ ಕಾಲುವೆ ಮೇಲೆ ರಸ್ತೆ 180.00 
25 ನಿರ್ಮಾಣ. (3.50 ಕಿ.ಮೀ.) 
26 ತೆಗ್ಗಿ ತಾಂಡಾದಿಂದ ಹಲಗಲಿ ವರೆಗೆ ರಸ್ತೆ ನಿರ್ಮಾಣ ಮಾಡುವುದು. (3.50 ಕಿ.ಮೀ.) 165.00 
ಬೀಳಗಿ-ಜಮಖಂಡಿ ಮುಖ್ಯ ರಸ್ತೆಯಿಂದ ಕರೆವ್ವ ರಸ್ತೆ ವರೆಗೆ ರಸ್ತೆ ನಿರ್ಮಾಣ ಮಾಡುವುದು. (2.50 120.00 
27 | $ಮೀ) 
ಬೀಳಗಿ-ಮುಧೋಳ ರಸ್ತೆಯಿಂದ ಬೀಳಗಿ ಶಾಖಾ ಕಾಲುವೆಕಿ.ಮಿ 23.8 ರ ವರೆಗೆ ರಸ್ತೆ ಸುಧಾರಣೆ 112.00 
28 | ಮಾಡುವುದು 
29 ಬೀಳಗಿ-ಜಮಖಂಡಿ ರಸ್ತೆಯಿಂದ ನಾಯಕಪ್ಪ ನಾಯಕರ ಹೊಲದವರೆಗೆ ರಸ್ತೆ ಸುಧಾರಣ 81.50 
30 | ಬಾಡಗಿಯಿಂದ ಹಂಚಿನಾಳ ಬೀಳಗಿ ಮುಖ್ಯ ರಸ್ತೆ ವರೆಗೆ ರಸ್ತೆ ಸುಧಾರಣೆ ಮಾಡುವುದು 95.00 
ಗಲಗಲಿ-ಗಣಿಮುಖ್ಯ ರಸ್ತೆಯಿಂದ ಮಂಟೂರ ಕ್ರಾಸವರೆಗೆ ರಸ್ತೆ ಸುಧಾರಣ 90.00 


Amount in 


4 Name of Work Lakhs 
32 | ಬೀಳಗಿ-ಜಮಖಂಡಿ ಜಿ:ಮು ರಸ್ತೆಯಿಂದ ಅಶೋಕ ಹರಿಜನ ಹೊಲದವರೆಗೆ ರಸ್ತೆ ನಿರ್ಮಾಣ ಮಾಡುವುದು 4550 
33 ಗುಳಬಾಳದಿಂದ ಬಾಸಪ್ಪ ಶಿವಪ್ಪ ಕಡಪಟ್ಟಿ ಇವರ ಹೊಲದವರೆಗೆ ರಸ್ತೆ ನಿರ್ಮಾಣ ಮಾಡುವುದು 75.00 
34 | ಕೊಲೂರು ಮೈನರದಿಂದ ಕೊಲೂರು ಹೈಸ್ಕೂಲದವರೆಗೆ ರಸ್ತೆ ನಿರ್ಮಾಣ ಮಾಡುವುದು 60.00 
35 | ಬಾವಲತ್ತಿ ಏತ ನೀರಾವರಿ ಮುನರಶ್ನೆತನಗೊಳಿಸುವ ಯೋಜನೆ 750.00 
36 | Improvements to Road From Shiraguppi to Kataraki-Arakeri Main road (Canal Road) 180.00 
37 | Construction of Road from Shiraguppi to Kaladagi road 85.00 
38 | Construction of Road from Lingapura S.K to Arakeri 100.00 
Construction of Road from Kataraki-Shiraguppi main road to Lingapura S.K (Matada 120.00 
39 | Road) 
40 | Construction of Road from Arakeri to Kalagani road(Thotada School) 80.00 
4] | Construction of Road from Arakeri to Siddapur road 160.00 
42 | Construction of Road from Chikkalgundi to Gangayyappana Gadduga road 128.00 
43 | Imaprovement to road from Mareguddi to Naragatti Road 270.00 
44 | Construction of road from Basava Hanchinal to Basava temple road 40.00 
45 | Imaprovement to road from Mareguddi to Shirol 100.00 
46 | Construction of road from Badagi to Giragoan (Balance portion road) 120.00 
47 | Construction of road from Badagi-Giragon road to Girgon -Hanchnal road 80.00 
4g | Providing CC lining in Km.No 22 of Bilagi Branch canal 60.00 
Providing CC lining to Bisanal Minor on  Bilagi Branch canal 10.50 
49 (Balance Portion) 
50 | Construction of road from Mundaganur-Linganur Main Road to Mundaganur R.C 70.50 
ಘಟಿಪ್ರಭಾ ಬಲದಣಡೆ ಕಾಲುವೆಯಡಿಯಲ್ಲಿ ಬರುವ ಹನಮಕೇರಿ ಹಂಚುಕಾಲುವ ಕಾಡರಕೊಪ್ಪ ಮೈನರ 
51 | ಕಾಲುವೆ ಟೇಲ ಆಫ ಮಾಡುವ ಕಾಮಗಾರಿ 53.00 
Total 6960.00 


Kkkkk 


ಟೆಂಡರ್‌ ಪ್ರಕ್ರಿಯೆ ಜಾರಿಯಲ್ಪರುವ ಕಾಮಗಾರಿಗಳ ವಿವರ: 


ಅಮುಬಂಧ-2 


ಹ Name of Work Amount in Lakhs Remarks 
Improvements to Road From Shiraguppi to 180.00 
1 Kataraki-Arakeri Main road (Canal Road) 
p Construction of Road from Shiraguppi to 85.00 
Kaladagi road 
3 Construction of Road from Lingapura S.K to 100.00 
Arakeri 
Construction of Road from Kataraki- 120.00 ಟೆಂಡರ್‌ 
4 Shiraguppi main road to Lingapura SK ಪ್ರಕ್ರಿಯೆ 
(Matada Road) ಜಾರಿಯಲ್ಲಿದೆ. 
Construction of Road from Arakeri to 80.00 
5 Kalagani road(Thotada School) 
6 Construction of Road from Arakeri to 160.00 
Siddapur road 
‘Construction of Road from Chikkalgundi to 128.00 
7 Gangayyappana Gadduga road 
$ Imaprovement to road from Mareguddi to 270.00 
Naragatti Road 
Construction of road from Basava Hanchinal 40.00 
9 to Basava temple road 
[ d fi M. ddi 100.00 Wd 
10 maprovement to road irom Mareguddi to 4 ಪಕಿಯೆ 
Shirol ಮಿ 
Construction of road from Badagi to Giragoan 120.00 ಜಾರಿಯಲ್ಲದೆ. 
11 (Balance portiion road) 
Construction of road from Badagi-Giragon 80.00 
12 | roadto Girgon -Hanchnal road 
13 Providing CC lining in Km.No 22 of Bilagi 60.00 
Branch canal ಟೆಂಡರ್‌ 
Providing CC lining to Bisanal Minor on 10.50 ಪಕಯೆ 
14 | Bilagi Branch canal ಜಾರಿಯ ಅಜಿ. 
( Balance Portion) 73 
Construction of road from Mundaganur- ಟೆಂಡರ್‌ 
15 | Linganur Main Road to Mundaganur R.C 70.50 ಪ್ರಕ್ರಿಯೆ 
ಜಾರಿಯಲ್ತದೆ. 
Total 1604.00 


pe 


ಅನುಬಂಧ-3 
ಅನುಮೋದನೆ ಪಡೆಯದಿರುವ ಕಾಮಗಾರಿಗಳ ವಿವರ: 


Amount in 
SI. No. N Ww 
[0 ame of Work Lakhs 

ಸಿದ್ದಾಪೂರ ಹಂಚು ಕಾಲುವೆ ನಂ. ರಿಂದ ಬೀಳಗಿ ಜಮಖಂಡಿ ಮುಖ್ಯ ರಸ್ತೆಯ ವರೆಗೆ ಸರ್ವಿಸ್‌ ರಸ್ತೆ 
1 | ಸುಧಾರಣೆ ಮಾಡುವುದು. 83.50 

ಬಳ್ಳೂರ ರಸ್ತೆಯಿಂದ ಸೊನ್ನದ ರಸ್ತೆ ವರೆಗೆ ಬೀಳಗಿ ಶಾಖಾ ಕಾಲುವೆ ಮೇಲೆ ಕೂಡು ರಸ್ತೆ ನಿರ್ಮಾಣ 
2 | ಮಾಡುವುದು. 93.00 
3 ಹೆರಕಲ್‌ ವಿತರಣಾ ಕಾಲುವೆ ಮೇಲೆ ಕಿ.ಮೀ. 1 ರಿಂದ 4 ರ ವರೆಗೆ ಕೂಡು ರಸ್ತೆ ನಿರ್ಮಾಣ 271.00 
4 ಮನ್ಸೀಕೇರಿ- ಹೊನ್ನಿಹಾಳ ರಸ್ತೆಯಿಂದ ಮನ್ನೀಕೇರಿ ವಿತರಣಾ ಕಾಲುವೆ ಕೂಡು ರಸ್ತೆ ನಿರ್ಮಾಣ 71.50 
5 ಚಿಕ್ಕಾಲಗುಂಡಿ ದಿಂದ ಅರಕೇರಿ ವರೆಗೆ ಕೂಡು ರಸ್ತೆ ನಿರ್ಮಾಣ 200.00 
6 Providing lining to South Branch canal in Km No.17.00 150.00 
7 Providing lining to South Branch canal in Km No.18.00 105.00 
8 Providing lining to South Branch canal in Km No.19.00 260.00 
9 Providing lining to South Branch canal in Km No.20.00 165.00 
10 Providing lining to South Branch canal in Km No.21.00 325.00 
11 Providing lining to South Branch canal in Km No.22.00 200.00 
12 Construction of road Bridge across South Branch Canal in Km No.2 50.00 
13 Construction of road Bridge across South Branch Canal in Km No.9 50.00 
14 Construction of road Bridge across South Branch Canal in Km No.17 |. 50.00 
15 Construction of road Bridge across South Branch Canal in Km No.19 50.00 

ಸೋರಗಾಂವ- ಮಾಲಾಪೂರ ಮುಖ್ಯ ರಸ್ತೆಯಿಂದ ಯಡಹಳ್ಳಿ ಪುನರ್‌ ವಸತಿ 
16 | g0ದ್ರ ವರೆಗಿನ ಕೂಡು ರಸ್ತೆ ನಿರ್ಮಾಣ.(1.7 ಕಿ.ಮೀ. ಉದ್ದ) 179.00 
17 ಕಾತರಕಿಯಿಂದ ಮೆಳ್ಳಿಗೇರಿ ವರೆಗೆ ರಸ್ತೆ ನಿರ್ಮಾಣ. 260.00 

ಚಿಕ್ಕಾಲಗುಂಡಿ- ಹಲಗಲಿ ಮುಖ್ಯ ರಸ್ತೆಯಿಂದ ದಕ್ಟಿಣ ಶಾಖಾ ಕಾಲುವೆ ವರೆಗೆ 90.00 
18 | ಕೂಡು ರಸ್ತೆ ನಿರ್ಮಾಣ. 
19 ಶಿರಗುಪ್ಪಿಯಿಂದ ಸೈಪುದ್ಧೀನ್‌ ದುರ್ಗದ ರಸ್ತೆ (ಪಂಪ್‌ ಸೆಟ್‌ ರಸ್ತೆ) ನಿರ್ಮಾಣ. 45.00 

ಬೀಳಗಿ-ಗಲಗಲಿ ಮುಖ್ಯ ರಸ್ತೆಯಿಂದ ಗುಳಬಾಲ-ಬುದಿಹಾಲ ರಸ್ತೆಯವರೆಗೆ ರಸ್ತೆ 65.00 
20 ನಿರ್ಮಾಣ. 

ಯಡಹಳ್ಳಿ ಮುನರವಸತಿ ಕೇಂದ್ರದಿಂದ ಸಿದ್ಧಪ್ಪ ವಾಲಿಕಾರ ಅವರ ಹೊಲದವರೆಗೆ 50.00 
21 ರಸ್ತೆ ನಿರ್ಮಾಣ. 

ಅರಕೇರಿಯಿಂದ ಚಿಕ್ಕಾಲಗುಂಡಿ ವರೆಗೆ ರಸ್ತೆ ಸುಧಾರಣೆ ಮಾಡುವುದು. (4.00 180.00 
22 $ಮಿ 

.ಮೀ.) 

23 ಅರಕೇರಿಯಿಂದ ಸಿದ್ರೇಶಿ ವರೆಗೆ ರಸ್ತೆ ನಿರ್ಮಾಣ ಮಾಡುವುದು. (3.00 ಕಿ.ಮೀ.) 165.00 

ಕಂದಗಲ ಪುನರ್ವಸತಿ ಕೇಂದ್ರದ ರಸ್ತೆಯಿಂದ ಮನ್ನೀಕೆರಿ-ಹೊನ್ನಿಹಾಳ ರಸ್ತೆ 331.00 
24 ವರೆಗೆ ರಸ್ತೆ ನಿರ್ಮಾಣ. 

ಜಾನಮಟ್ಟಿ-ಕುಂದರಗಿ ಮುಖ್ಯ ರಸ್ತೆಯಿಂದ ಕಿ.ಮೀ. 36.00 ವರೆಗೆ ದಕ್ಸಿಣ ಶಾಖಾ 180.00 
25 ಕಾಲುವೆ ಮೇಲೆ ರಸ್ತೆ ನಿರ್ಮಾಣ. (3.50 ಕಿ.ಮೀ.) 

ತೆಗ್ಗಿ ತಾಂಡಾದಿಂದ ಹಲಗಲಿ ವರೆಗೆ ರಸ್ತೆ ನಿರ್ಮಾಣ ಮಾಡುವುದು. (3.50 165.00 
25 |;ಮೀ) 

ವಧಳನ-ಇಮವಂಡ ಮುಖ್ಯ ರಸ್ತೆಯಿಂದ ಕರೆವ್ವ ರಸ್ತೆ ವರೆಗೆ ರಸ್ತೆ ನಿರ್ಮಾಣ 120.00 
27 | ಮಾಡುವುದು. (2.50 ಕಮೀ) 


Amount in 


. No. WwW 
Sl. No Name of Work Lakhs 
ಬೀಳನಿ-ಮುಧೋಳ ರಸ್ತೆಯಿಂದ ಬೀಳಗಿ ಶಾಖಾ ಾಲುಷೆಕ.ಮಿ 238 ರ ವರೆಗೆ 112.00 
28 ರಸ್ತೆ ಸುಧಾರಣೆ ಮಾಡುವುದು 
ಬೀಳಗಿ-ಜಮಖಂಡಿ ರಸ್ತೆಯಿಂದ ನಾಯಕಪ್ಪ ನಾಯಕರ ಹೊಲದವರೆಗೆ ರಸ್ತೆ 41.50 
29 ಸುಧಾರಣೆ 
ಬಾಡಗಿಯಿಂದ ಹಂಚಿನಾಳ ಬೀಳಗಿ ಮುಖ್ಯ ರಸ್ತೆ ವರೆಗೆ ರಸ್ತೆ ಸುಧಾರಣೆ 95.00 
30 | ಮಾಡುವುದು 
31 |ಗಲಗಲಿ-ಗಣೆಮುಖ್ಯ ಕಸ್ತಹಂದ ಮಂಜೂರ ತ್ರಾಸವರೆಗೆ ರಸ್ತೆ ಸುಧಾರಣೆ $0.00 
ಬೀಳಗಿ “ಜಮಖಂಡಿ ಜಿ:ಮು ರಸ್ತೆಯಿಂದ ಅಶೋಕ ಹರಿಜನ ಹೊಲದವರೆಗೆ ರಸ್ತೆ 45.50 
32 ನಿರ್ಮಾಣ ಮಾಡುವುದು 
ನಾ್‌ವಾನವಾದ ಜಾನಷ್ಯ ಕವಪ್ಪ ಕಡವಟ್ಟ ಇವರ ಹೊಲದವರೆಗೆ ರಸ್ತೆ ನಿರ್ಮಾಣ 7500 
33 | ಮಾಡುವುದು 
ಕೊಲೂರು ಮೈನರದಿಂದ ಕೊಲೂರು ಹೈಸ್ಕೂಲದವರೆಗೆ ರಸ್ತೆ ನಿರ್ಮಾಣ 60.00 
34 | ಮಾಡುವುದು 
$ ಜಾವಾಕಿ ವತ ಸೇರಾವರಿ ಪನರಕ್ಲೆತನಗೊಳಿಸುವ ಯೋಜನೆ 750.00 
ಘಟಿಪ್ರಭಾ ಬಲದಣಡೆ ಕಾಲುವೆಯಡಿಯಲ್ಲಿ ಬರುವ ಹನಮಕೇರಿ ಹಂಚುಕಾಲುವೆ 53.00 
36 ಕಾಡರಕೊಪ್ಪ ಮೈನರ ಕಾಲುವೆ ಟೇಲ ಆಫ ಮಾಡುವ ಕಾಮಗಾರಿ 
Total 5356.00 


kok 


